ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


141 

ಶ್ರೀ ಸಿ.ಎಂ.ಇಬ್ರಾಹಿಂ (ವಿಧಾನ ಸಭೆಯಿಂದ 
ಚುನಾಯಿತರದವರು) 

13-9-2021 

ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಂಯ ಶಿಕ್ಷಣ ಸಚಿವರು 


ಸಾ ಈತ್ನ ಇತ 

ಆ ಕರ್ನಾವಥಘ ರಾಜ್ಯಕ್ಳ ಕೇಂದ್ರ ರಾಜ್ಯಕ್ಕ ಇದುವರೆಗೂ ಎನ್ಮಾ 4700 ಡೋನ್‌ 
ಸರ್ಕಾರದಿಂದ ಇದುವರೆಗೂ ಎಷ್ಟು | ಸರಬರಾಜಾಗಿರುತ್ತವೆ. ಅವುಗಳಲ್ಲಿ 3,64,56,050 ಡೋಸ್‌ 
ಪ್ರಮಾಣದಲ್ಲಿ ಫೋವಿಡ್‌-19 ಲಸಿಕೆ | ಕೋವಿಶೀಲ್ಸ್‌ ಮತು 49,24,660 ಡೋಸ್‌ ಫೋವ್ಯಾಕ್ಸಿನ್‌. 

1 ಪೂರೈಸಲಾಗಿದೆ; ರಾಜ್ಯಕ್ಕೆ ಹಂಚಿಕೆ | ಭಾರತ ಸರ್ಕಾರದಿಂದ ರಾಜ್ಯಗಳಿಗೆ ಯಾವ ಮಾನದಂಡದ 
ಮಾಡುವ ಲಸಿಕೆಗಳ ಪ್ರಮಾಣಕ್ಕೆ | ಮೇಲೆ ಲಸಿಕೆ ಹಂಚಿಕೆ ಮಾಡಲಾಗುತ್ತಿದೆ ಎನ್ನುವ ' ಮಾಹಿತಿ 
ಏನಾದರೂ ಮಾನದಂಡವಿದೆಯೇ; | ರಾಜ್ಯಕ್ಕೆ ಇರುವುದಿಲ್ಲ. 

(ರಾಜಯದಲ್ಲಿ ಇದುವರೆಗೂ 1] ಕೋವಿಡ್‌-19 ಲಸಿಕಾಕರಣದ ಪ್ರಗತಿಯನ್ನು ಸಕಾಲಿಕವಾಗಿ 
ರಂ & 2೫ Dಂತe ಪಡೆದವರ | ನೊಣಿದಾಯಿಸಲು ಮತ್ತು ಇತರೆ ಲಸಿಕಾಕರಣದ, ವರದಿಯನ್ನು 
ವಿಧಾನಸಭಾ  ಕ್ಲೇತ್ರವಾಡು ಮತ್ತು ಸಮಯೋಚಿತವಾಗಿ ಪಡೆಯಲು ಭಾರತ ಸರ್ಕಾರವು ಕೋಪಿನ್‌ 
ಬಿಬಿಎಂಪಿಯ ವಾರ್ಡ್‌ವಾರು ಮಾಹಿತಿ | ಹೋರ್ಟಲ್‌ (htip://www.cowin.gov.in) ಅನ್ನು 
ಒದಗಿಸುವುದು) ಅಭಿವೃದ್ಧಿ ಗೊಳಿಸಿದೆ. ಕೋವಿನ್‌ ಪೋರ್ಟಲ್‌ ನಲ್ಲಿ 

ಜಿಲ್ಲಾವಾರು ಮತ್ತು" ಲಸಿಕಾ ಕೇಂದ್ರಗಳವಾರು ವರದಿಯನ್ನು 

ಪಡೆಯಲು ಮಾತ್ರ ಸಾಧ್ಯವಾಗುತ್ತದೆ. ಅದ್ದರಿಂದ, ವಿಧಾನ 

i ಸಭಾ ಕ್ಟೇತ್ರವಾರು ಮತ್ತು ಬಿಬಿಎಂಪಿ ವಾರ್ಡ್‌ ವಾರು 

| ಲಸಿಕಾಕರಣದ ಪ್ರತಿ ತೋವಿನ್‌ ಮೋರ್ಟಿಲ್‌ನಲ್ಲಿ 

| ಮೊರೆಯುವುದಿಲ್ಲ (ಜಿಲ್ಲಾವಾರು ಪ್ರಗತಿ ಲಗತ್ತಿಸಿದೆ). 

I ಫೋವಿಡ್‌-15 ನನಗಳನ್ನು ರಾಜ್ಯದ | ಇವ್ನ ಪಗಾನ್ನು ಈ ಸಾತ ಮಾನಡಾಡನನ 

I ಸರ್ಕಾರಿ ಆಸ್ಪತ್ರೆ, ಆರೋಗ್ಯ | ಆಧಾರದ ಮೇಲೆ ಹಂಚಿಕೆ ಮಾಡಲಾಗುತ್ತಿದೆ: 

j ಕೇಂದ್ರಗಳು & ಖಾಸಗಿ ಆಸ್ಪತ್ರೆಗಳಿಗೆ 18 ವರ್ಷ ಮೇಲ್ಬಟ್ಟ ಅರ್ಹ ಘಲಾನುಭವಿಗಳ 
ಯಾವ ಮಾನದಂಡದಲ್ಲಿ ಹಂಚಿಕೆ ಸಂಖ್ಯೆ. 
ಮಾಡಲಾಗುವುದು ರ್ಜ: ಇರುವ| "ನ ಡೋನ್‌ಣಿ ಬಾತ ಇರುವ ಘಟನುಭವನನ 
ಪ್ರತಿಯೊಬ್ಬರಿಗೂ ಉಚಿತವಾಗಿ ಲಸಿಕೆ ಸಂಖ್ಯ 


ನೀಡುವ ಘೋಷಣೆಯಾಗಿದ್ದರು ಸಹ, 
ಖಾಸಗಿ ಆಸ್ಪತ್ರೆಗಳ ಮೂಲಕ ಉಚಿತ 


ಲಸಿಕ್‌ ನೀಡುವ ಬದಲು ದರ 
ನಿಗಧಿಪಡಿಸಿ ಪಾವತಿ ಆಧಾರದ ಮೇಲೆ 
ಲಸಿಕೆ ನೀಡುತ್ತಿರುವುದರ 
ಉದ್ದೇಶವೇನು; 


೪ ಒಂದೊ ಡೋಸ್‌ ಪಡೆಯದ ಆರೋಗ್ಯ ಕಾರ್ಯಕರ್ತರು 
ಮತ್ತು ಮುಂಚೂಣಿ ಕಾರ್ಯಕರ್ತರ ಸಂಖ್ಯೆ. 
Y ಗಡಿ ಪ್ರದೇಶಗಳ ಫಲಾನುಭವಿಗಳು. 
Y ಜಿಲ್ಲೆಗಳಲ್ಲಿ ಲಭ್ಯವಿರುವ ಲಸಿಕಾ ದಾಸ್ತಾನು 
ಮೇ 1, 2೫21 ರ ಕೋವಿಡ್‌-19 ಲಸಿಕಾಕರಣದ 
ಮಾರ್ಗಸೂಚೆಯ ಪ್ರಕಾರ ಲಸಿಕಾ ತಯಾರಕರು ತಯಾರಿಸಿದ 
ಲಸಿಕೆಗಳಲ್ಲಿ ಶೇ. 50 ಭಾರತ ಸರ್ಕಾರದ ಖರೀದಿಗಾಗಿ 
ಮೀಸಲಿಡುವುದು ಮತ್ತು ಉಳಿದ ಶೇ. 50 ರಲ್ಲಿ 18 ರಿಂದ 
4 ವರ್ಷ ಘಲಾನುಭವಿಗಳ ಲಸಿಕಾಕರಣಕ್ಕಾಗಿ ಶೇ 25 
ರಷ್ಟು ರಾಜ್ಯ ಸರ್ಕಾರ ಖರೀದಿಸುವುದು ಹಾಗೂ ಶೇ 25 
ರಷ್ಟು ಖಾಸಗಿ ಆರೋಗ್ಯ ಕೇಂದ್ರಗಳು ಬರೀದಿಸುವುದಾಗಿ 
ಸೂಚಿಸಿರುತ್ತಾರೆ. ಜೂನ್‌ 21, 2021 "ಪರಿಷ್ಕೃತ 
ಲಸಿಕಾಕರಣದ ಮಾರ್ಗಸೂಚಿಯನ್ವಯ ಲಸಿಕಾ ತಯಾರಕರು 


ತಯಾರಿಸಿದ ಶೇ 75 ರಷ್ಟು ಲಸಿಕೆಯನ್ನು ಭಾರತ 
ಸರ್ಕಾರವೇ ಖರೀದಿಸಿ 18 ಪರ್ಷ ಮೇಲ್ಪಟ್ಟವರಿಗೆ ಸರ್ಕಾರಿ 
ಕೋವಿಡ್‌ ಲಸಿಕಾ ಕೇಂದ್ರಗಳಲ್ಲಿ ಉಚಿತವಾಗಿ ಲಸಿಕಾಕರಂಣ 
ನಡೆಸಲು ರಾಜ್ಯಗಳಿಗೆ ಲಹಿಕೆ ಸರಬರಾಜು ಮಾಡುತ್ತಿದೆ 
ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಭಾರತ ಸರ್ಕಾರ 
ನಿಗದಿಪಡಿಸಿರುವ ಬೆಲೆಯಲ್ಲಿ ಲಸಿಕೆಗಳನ್ನು ಬರೀದಸಿ 
ಲಸಿಕಾಕರಣ ನಡೆಸಲು ಸೂಚಿಸಲಾಗಿದೆ. 


3 


ಪ್ರಸ್ನುತ ನೇಡಾತ್ತಿರುವ ಕೋವಡ್‌-15 
ಶಾಟ್‌ಗಳು ಹೊಸ ರೂಪಾಂತರದಲ್ಲಿ 
ಕಡಿಮೆ ಪರಿಣಾಮಕಾರಿತ್ವ ಬಗ್ಗೆ 
ಹೆಚ್ಚುವರಿ ಲಸಿಕೆ (Booster Doses) 
ಅವಶ್ಯಕತೆ ಕುರಿತು ಸಾರ್ವಜನಿಕ 
ಚರ್ಚೆಯಾಗುತ್ತಿರುವುದು "ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಸರ್ಕಾರದ ಕ್ರಮವೇನು 


ಭಾರತ ಸರ್ಕಾರದಿಂದ ಹೆಚ್ಚುವರಿ ಲಸಿಕ್‌ ನೀಡುವ ಕುರಿತು 
ಯಾವುದೇ ಮಾರ್ಗಸೂಚಿ ಬಂದಿರುವುದಿಲ್ಲ. ರಾಜ್ಯವು ಭಾರತ 
ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸಬೇಕಾಗುತ್ತದೆ. 
ಹೆಚ್ಚುವರಿ ಲಸಿಕ್‌ ನೀಡುವ ಕುರಿತು ಮಾರ್ಗಸೂಚಿ ಬಂದಲ್ಲಿ 
ಅದರಂತೆ ಕ್ರಮ ಕೈಗೊಳ್ಳಲಾಗುವುದು. 


ಘಃ ರಾಜ್ಯದಲ್ಲಿ ಇದುವರೆವಿಗೂ ಎಷ್ಟು ಜನ | ಆರೋಗ್ಯ ಮತ್ತು ಕುಟಿಂಬ ಕಲ್ಯಾಣ ಇಲಾಖೆಗೆ ದಿನಾಂಕ 01- 
ಕೋವಿಡ್‌ ವಾರಿಯರ್ಸ್‌ಗಳು | 04-2020 ರಿಂದ ದಿನಾಂಕ 24-03-2021 ರವರೆಗೆ ಮೊದಲನೇ 
ಕೋವಿಡ್‌-19 ತುತ್ತಾಗಿ | ಅಲೆಯಲ್ಲಿ ಮರಣ ಹೊಂದಿರುವ ಕೋವಿಡ್‌ ವಾರಿಯರ್ಸ್‌ ಗಳ 
ಮೃತರಾಗಿದ್ದಾರೆ; ಮೃತರಲ್ಲಿ ರಾಜ್ಯ| ವಿಮಾ ಪ್ರಸ್ತಾವನೆಗಾಗಿ ಬಂದಿರುವ ಸಂಖ್ಯೆ - 144 ಗಳಾಗಿದ್ದು, 
ಸರ್ಕಾರವು ಎಷ್ಟು ಜನರಿಗೆ ಪರಿಹಾರ | ಈ ಪೈಕಿ 82 ವಾರಿಯರ್ಸ್‌ ಕುಟುಂಬಗಳಿಗೆ ಪ್ರಥಾನ ಮಂತ್ರಿ 
ನೀಡಿದೆ; (ಸಂಪೂರ್ಣ ಅಂಕೆ | ಗರೀಬ್‌ ಕಲ್ಯಾಣ ವಿಮಾ ಯೋಜನೆಯಡಿಯಲ್ಲಿ 
ಅಂಶಗಳನ್ನು ಒದಗಿಸುವುದು); | ನಿಯಮಾನುಸಾರ ಪರಿಶೀಲಿಸಿ ತಲಾ 50 ಲಕ್ಷ ರೂ 
ಪರಿಹಾರ ನೀಡದಿರುವ | ಪರಿಹಾರವನ್ನು ನೀಡಿದೆ. ಮುಂದುವರೆದು 62 ಪ್ರಕರಣಗಳು 
ಪ್ರಕರಣಗಳೆಷ್ಟು; (ಸಂಪೂರ್ಣ | ಕೋವಿಡ್‌ ರೋಗಿಗಳ ಚಿಕಿತ್ಸೆಯಲ್ಲಿ ನೇರವಾಗಿ ಭಾಗಿಯಾಗದ 
ಮಾಹಿತಿ ಒದಗಿಸುವುದು), ಕಾರಣ ಪ್ರಸ್ತಾವನೆ ತಿರಸ್ಕರಿಸಲಾಗಿದೆ. ಅನುಬಂಧ-। ರಲ್ಲಿ 

ಲಗತ್ತಿಸಿದೆ. 

ಮುಂದುವರೆದು, ಎರಡನೇ ಅಲೆಯಲ್ಲಿ ದಿನಾಂಕ 24-04-2021 
ರಿಂದ ಇದುವರೆಗೂ 28 ಕೋವಿಡ್‌ ವಾರಿಯರ್ಸ್‌ ಗಳು ಮರಣ 
ಹೊಂದಿದ್ದು, ವಿಮಾ ಸೌಲಭ್ಯಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಗಳು ಪರಿಶೀಲನಾ ಹಂತದಲ್ಲಿದೆ. 

ಉ ಕೋವಿಡ್‌-19ದೆ ವಯಸ್ಕ ಸದಸ್ಯರನ್ನು ಕೋವಿಡ್‌ ನಿಂದ ಮೃತ ಹೊಂದಿದ ಬಿ.ಪಿ.ಎಲ್‌. ಕುಟುಂಬದ 


ಕಳೆದುಕೊಂಡ ಬಡತನ ರೇಖೆಗಿಂತ 


ಕೆಳಗಿರುವ (BPL) ಕುಟುಂಬಗಳಿಗೆ 
ರಾಜ್ಯ ಸರ್ಕಾರ ತಲಾ | ಲಕ್ಷ 
ಪರಿಹಾರವನ್ನು ಘೋಷಿಸಿದ್ದು, ಈ 
ಸಂಬಂಧ ಪರಿಹಾರ ಳೋರಿ ಎಷ್ಟು 
ಅರ್ಜಿಗಳು ಸಲ್ಲಿಕೆಯಾಗಿದೆ; . ಎಷ್ಟು 
ಕುಟುಂಬಗಳಿಗೆ ಪರಿಹಾರ 
ನೀಡಲಾಗಿದೆ? (ಸಂಪೂರ್ಣ ಮಾಹಿತಿ 
ಒದಗಿಸುವುದು). 


ದುಡಿಯುವ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ವಿತರಣೆ 
ಕುರಿತಂತೆ ರಾಜ್ಯದಲ್ಲಿ ಒಟ್ಟು 7711 ಅರ್ಜಿಗಳು 
ಸ್ವೀಕೃತವಾಗಿದ್ದು, ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2 
ರಲ್ಲಿ ಲಗತಿಸಿದೆ. 

ಪರಿಹಾರ ಕೋರಿಕೆ ಅರ್ಜಿಗಳ ಕ್ನೇತ್ರ ಪರಿಶೀಲನಾ 
ಕಾರ್ಯಪ್ರಗತಿಯಲ್ಲಿದ್ದು, ವರದಿ ಆಧಾರದ ಮೇಲೆ ಪರಿಹಾರ 
ವಿತರಿಸಲಾಗುವುದು. 


ಆಕುಕ 92 ಎಸ್‌ಎಂಎಂ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಸಣ ಸಚಿವರು 


ಉಅನುಬಂದೆ-! 


PMGKY Insurance - Summary of Claims (1st Wave) 


Approved by Rejected/ 


SL No | Claims of Department | Total Received GOI withdrawn 

1 Health Department 91 71 20 

2 |BBMP 16 0 16 

3 Other Departments 13 0 13 

4 Private Hospital 11 9 2 
5 Nursing Homes/Clinic 11 0 11 

6 |ESI Hospital 1 1 i 0 

7 [Railway Hospital 1 1 0 

Total 144 82 62 


ಜಂಟಿ ನಿದೇಶಕರು (ವೈದ್ಯಕೀಯ) 
ಆರೋಗ್ಯ ಮತ್ತು ಕು.|ಸೇವೆಗಳ ನಿರ್ದೇಶನಾಲಯ 


ಆರೋಗ್ಯಸೌಧ, ಮಾಗಡಿ ರಸ್ತೆ, ಬೆಂಗಳೂರು-23 


.: p / 
ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸಿ.ಎಂ ಇಬತ್ರಹಿಂ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) ಇವರಪ್ರ.ಸಂ.43(1414ಿ ಅನುಬಂಧ -ವ್ಲಿ 


ಕ್ರ.ಸಂ | ಜಿಲ್ಲೆ (kee ed 
| 1 | ಬಾಗಲಕೋಟಿ f 38 
2 ಬಳ್ಳಾರಿ 254 
3 ಬೆಂಗಳೊರು 950 
4 ಬೆಳಗಾವಿ 84 
5 ಬೆಂಗಳೊರು ಸಗರ 445 
[2 ಬೀದರ್‌ 212 
7 ಚಾಮರಾಜನಗರ 235 
8 |ಚೆಕಬಳ್ಳಾಪುರ 5] 
9 | ಚಿಕ್ಕಮಗಳೂರು 181 
10 | ಚಿತ್ರದುರ್ಗ 181 
11 |ದಕ್ತಿಜಣಕನ್ನಡ 137 
12. [ದಾವಣಗೆರೆ 2401 
13 . | ಧಾರವಾಡ 434 
| 34 [nan 192 
15 ಹಾಸನ 443 
15, | ಹಾವೇರಿ 196 
17 [ಕಲ್ಬುರ್ಗಿ 67 
18 [ಕೊಡಗು 160 
19 [ಕೋಲಾರ 396 
20 |ಕೊಷ್ಟಳ 63 
21 | ಮಂಡ್ಯ 399 | 
22 ಮೈಸೂರು 783 
23 |ರಾಯಚೊರು 91 
24 | ರಾಮನಗರ | 267 
25 |ಶಿವಮೊಗ 146 
26 | ತುಮಕೂರು 317 
27 | ಉಡುಪಿ 20 
28 | ಉತ್ತರಕನ್ನಡ | 55 
29 | ವಿಜಯಪುರ 73 
36 [ಯಾದಗಿರಿ 60 
ಒಟ್ಟು 7711 


